ದೇವರ ಕೊಂಡಾ ರಡ್ಡಿ 


ಸತ್ಯವಾಕ್ಯನ ಹಿರೇಕಾಟಿ ಶಾಸನೆ 


| ಗುಂಡ್ಲು ಪೇಟೆ.ನಂಜನಗೂಡು ರಸ್ತೆ ಯಲ್ಲಿ, ಗುಂಡ್ಲು 
ಪೇಟೆಯಿಂದ ೧೪ ಮೈಲಿ ದೂರದಲ್ಲಿ ಹಿರೇಕಾಟಿಯಿದೆ. 
ಈ ಊರಿನ ಹಿಂಬದಿಯಲ್ಲಿ ಕಲ್ಲುಗಣಿ ಇದೆ. ಹಿಂದೆ 
ಇಲ್ಲಿ ಎತ್ತರವಾದ ಕಲ್ಲುಗುಡ್ನವಿದ್ದು ಈಗ ಸಂಪೂರ್ಣ 
ವಾಗಿ ಸೀಳಿ ನೆಲಸಮ ಮಾಡಿರುತ್ತಾರೆ. ಒಂದು ಗುಡ್ಡದಲ್ಲಿ 
ದೇವಾಲಯವಿದ್ದು , ಇದನ್ನು ಮಾತ್ರ ಮುಟ್ಟ ದೆ 
ಅದು ಹಾಗೆಯೇ ಎತ್ತರವಾಗಿ ಉಳಿದಿದೆ. ಈ ಗುಡ್ಡ ದ 
ಮೇಲೆ ಚಂದ್ರಶೇಖರ ದೇವಾಲಯವಿದ್ದು , ಈ ದೇವಾಲ 
ಯದ ಪ್ರಾಕಾರದ ಹೊರಗೆ ಈಶಾನ್ಯ ಮೂಲೆಯಲ್ಲಿ 
ಮೇಲೆ ಹೆಸರಿಸಿರುವ ಶಾಸನ ಲಿಪಿ ನಿಂತಿದೆ. 


ಶಾಸನವು ೪ ಅಡಿ ಉದ್ದ ೨ ಅಡಿ ಅಗಲವಾಗಿದ್ದು 
(ದಿ ಸಾಲುಗಳನ್ನು ಹೊಂದಿದೆ. ಶಾಸನ ಪಾಠದ ತಳ 
ದಲ್ಲಿ ಹಸುಕರುವಿನ ರೇಖಾಚಿತ್ರವಿದ್ದು ಇವುಗಳ 
ಹಿಂಬದಿಯಲ್ಲಿ ಸೂರ್ಯಚಂದ್ರರನ್ನು ಸೂಚಿಸುವ ಸಣ್ಣ 
ರೇಖಾ ಗೆರೆಯಿದೆ. ಶಾಸನದಲ್ಲಿ ಆರನೆಯ ಸಾಲನ್ನು 
ಶಾಸನದ ಪಾಠವನ್ನು ಉತ್ಕೀರ್ಣಿಸಿದನಂತರ ಬರೆದಿರು 
ವಂತೆ ತಿಳಿಯುತ್ತದೆ, ೫ ಮತ್ತು ೭ನೇ ಸಾಲಿನ ಮಧ್ಯೆ 
ಜಾಗವಿರುವೆಡೆಯಲ್ಲೆ ಲ್ಲಾ ಈ ಸಾಲನ್ನು ಸಣ್ಣಗೆ ಕೆತ್ತಿದೆ 
ಶಾಸನದಲ್ಲಿ ಬಂ ದಿರುವ "ವ'ಕಾರ ಮತ್ತು "ಮ'ಕಾರಗಳು 
ಎಲ್ಲಾ ಕಡೆ ಬಾಯಿ ಬಿಡದಿದ್ದರೂ ಒಂದನೇ ಸಾಲಿನಲ್ಲಿ 
ಬರುವ ವರ್ಮ ಎಂಬಲ್ಲಿನ "ಮ'ಕಾರ ಮಾತ್ರ ಬಾಯಿ 
ಬಿಟ್ಟಿದೆ. ಶಕಟರೇಫ ಸ 


ದರೂ ಬಹುತೇಕ ಕ ಬಲಕ್ಕೆ ತಿರುಗಿ ಮೇಲಕ್ಕೆ ರಡ” 


` ಶಾಸನದಲ್ಲಿ, ಸತ್ಯ ವಾಕ್ಕ ಬ ಸು. 
ಷ್ಟ ಆಕಾರವನ್ನು ಪಡೆದಿದೆ. "ಎ'_ 
ಕಾರದ ತಲೆಕಟ್ಟು ಕಲವು ಕಡೆ ಮತ್ರ ಎಡಕ್ಕೆ ಬಾಗಿ 


ಶಾಸನವು ಸತ್ಯವಾಕ್ಯ ಕೊಜ್ಸುಣೀವರ್ಮನ ಬಿರುದು 
ಗಳಿಂದ ಪಾ ್ರರಂಭವಾಗುತ್ತ ತ್ತದೆ, ಇವನ ರಾಜ್ಯಭಾರದಲ್ಲಿ 
ಕ್ರಾನ್ತಯ rE ಬೆಟ್ಟ ಮಹಾದೇವರಿಗೆ ಕಾರೆ 
ನಾಡಿನ ಎಪ್ಪತ್ತು ನಾಟ್ಲಾಮುಣ್ಣರ ಸಾಕ್ಷಿಯಾಗಿ 


ಮೂವತ್ತು ಗದ್ಯಾಣ ಪೊನ್‌ ಮತ್ತು ಮಣ್ಣನ್ನು ನೀಡು 
ತ್ತಾನೆ, 


ಈ ಶಾಸನದಲ್ಲಿ ರಾಜನ ಆಳ್ವಿಕೆಯ ವರ್ಷವಾ 
ಗಲೀ ಶಕ ಕಾಲವಾಗಲೀ ಉಲ್ಲೇಖವಾಗಿಲ್ಲ; ಸತ್ಯವಾಕ್ಯ 
ಎಂಬ ವಿಶೇಷಣ ಉಕ್ತವಾಗಿದೆ. ಈ ವಿಶೇಷಣವು ಒಂದ 
ನೆಯ ರಾಚಮಲ್ಲನ ಕಾಲದಿಂದೀಚೆಗೆ ಒಂದು ಆಳ್ವಿ ಕೆಯ 
ತಲೆ ಬಿಟ್ಟು ಇನ್ನೊಂದು ಆಳ್ವಿ ಕೆಯ ತಲೆಗೆ ಸಾಗಿ ಭಂಡ: 
ಸತ್ಯ ವಾ ಎಂಬ ಈ ವಿಶೇಷಣವು ಒಂದನೆಯ ` ರಾಚ 
ಮಲ್ಲ, ವರೆಡನೆಸು ರಾಜಮಲ್ಲ, ನರಸಿಂಹ, ಇಮ್ಮಡಿ 
ಬೂತುಗ, ಮಾರಸಿಂಹ ಮತ್ತು ನಾಲ್ಕನೆಯ ರಾಚಮಲ್ಲ 
ರಿಗೆ ಅನ್ವಯಿಸುತ್ತದೆ. ಈ ಮೇಲೆ ಹೆಸರಿಸಿದ ಅರಸರಲ್ಲಿ 
ಈ ಶಾಸನದಲ್ಲಿ ಉಕ್ತನಾಗಿರುವ ಸತ್ಯವಾಕ್ಯನಾರು 
ಎಂದು ನಿರ್ಣಯಿಸುವುದು ಸೂಕ್ತ. ಶಾಸನದಲ್ಲಿ ದಾನದ 
ವಿಷಯ ತಿಳಿಸುವಾಗ "ನರಗ' ಎಂಬ ಉಲ್ಲೆ €ಖ ಬರು 
ತ್ತ ಘೆ ಇದನ್ನು ಪುರುಷವಾಚ pg ಪರಿಗಣಿಸಿದರೆ ಈ 
ಶಬ್ದ ಇಮ್ಮಡಿ pe ಸು. ಶ.೯೫೦ರ ಕಲ್ಕು ಣಿ 
ಕ್ರೈ. ಶ. ೯ ೭9ರ 
ಆಸಂದಿ ಶಾಸನದಲ್ಲಿ ಕಾಣಸಿಗುತ್ತದೆ, ಆಧಾರದ 


ವ 'ಮೇಲೆ ಮತ್ತು ಲಿಪಿಯ ಆಧಾರದ ಮೇಲೆ ಇದರ ಕಾಲ : 


ನನ್ನು ಸ ಸು. ಹಿ ಶ್ರ ೫ ಎಂದು ಹೇಳಬಹುದು. 


ದೇವಾಲಯವೂ ಇದೇ ಕಾಲದಲ್ಲಿ ರಚಿತವಾಗಿದ್ದಿ ರ 


ಬಹುದು. 


ಶಾಸನದಲ್ಲಿ ಬರುವ ಪಾಠವನ್ನು ಗಮನಿಸಿದಾಗ 
ಅರ್ಥ ಸ್ಟ ಪ್ಪವಾಗುವುದಿಲ್ಲ. ಶಾಸನದಲ್ಲಿ ಸಣ್ಣಗೆ ಬರೆದಿ 
ರುವ ಆರನೆಯ ನ ಸಾಲನ್ನು ಬಹುಶಃ ಎಂಟನೆಯ ಸ ಸಾಲಾದ 
ಮೇಲೆ ಓದಿದರೆ ಅರ್ಥ ಸ ಸ್ಪಷ್ಟ ಪ್ಪವಾಗುತ್ತದೆ. ಆಗ ಇದರ 
ಅರ್ಥ “ಕ್ರಾನ್ವಯ, ನರಗ ಕಾರೆನಾಡು ಎಟ್ಟತ್ತು 
ನಾಟ್ಲಾಮಣ್ಣು ಸಾಕ್ಷಿಯಾಗಿ ಎಲಚಿಗೆರೆ ಬೆಟ್ಟಮಹಾ 
ದೇವರ್ಗೆ ಮೂವತ್ತು ಗದ್ಮಾಣ ಪೊನ್‌ ಮತ್ತು ಉಳಿಕೆ 
ಕಾಲಭಾಗದಲ್ಲಿ ಮಣ್ಣನ್ನು ಧರ್ಮವಾಗಿ ಪಡೆದು ದಾನ 
ಬಿಡುತ್ತಾನೆ' ಎಂದಾಗುತ್ತದೆ. 


ಶಾಸನದಲ್ಲಿ ಬಂದಿರುವ ಕಾರೆನಾಡು ಇದೇ ಗುಡ್ಡದ 
ಹಿಂಬದಿಯಲ್ಲಿದ್ದು ಹೆಗ್ಗಡದೇವನಕೋಟೆ ತಾಲೂಕಿಗೆ 
ಸೇರಿದೆ. ಎಲಚಗೆಜಹಯು ಬೆಟ್ಟದ ಈಶಾನ್ಯಕ್ಕಿದ್ದು, 
ಗುಂಡ್ಲು ಪೇಟೆ-ನಂಜನಗೂಡು ರಸ್ತೆ ಯಲ್ಲಿದ್ದು ನಂಜನ 
ಗೂಡು ತಾಲೂಕಿಗೆ ಸೇರಿದೆ. "ನರಗ ಮತ್ತು ಎಪ್ಪತ್ತು 
ನಾಟಾ ಮುಂಡ ಸಾಕ್ಷಿ' ಎಂದಿರುವುದರಿಂದ “ನರಗ' 
ಎಂಬುದು ಇಲ್ಲಿ ಪುರುಷವಾಚಕವಾಗಿ ಬಂದಿದೆ ಎನ್ನ 
ಬೇಕಾಗುತ್ತದೆ. ಅಂದರೆ ರಾಜ ಎಂಬ ಅರ್ಥ ಪ್ರಾಪ್ತ 
ವಾಗುತ್ತದೆ. ಈ ನರಗ ಶಾಸನದ ಆರಂಭದಲ್ಲಿ ಉಕ್ತ 
ನಾಗಿರುವ ಸತ್ಯವಾಕ್ಕ ಪೆರ್ಮಾನಡಿ ಇರಬೇಕು. ಬೆಟ್ಟ 
ಮಹಾದೇವರು ಈಗಿನ ಚಂದ್ರಶೇಖರ ದೇವಾಲಯವೇ 
ಆಗಿದೆ. ಹಿಂದೆ ಅದು ಎಲಚಕರಿಗೆ ಸೇರಿದ್ದರೂ ಈಗ 
ಹಿರೇಕಾಟಿಯ ಗಡಿಗೆ ಸೇರಿದೆ. 


ಶಾಸನ ಪಾಠ 


ತ್ಯ ವಾಕ್ಯ ಕೊಜ್ಜು ಣೀವರ್ಮ 
po ೯ ಹ ರಾಜಾಧಿರಾಜ ಕೊವ 


ಡಿ 
ಓಪ್‌ 


ಛಾಳ ಪುರವರೇಶ್ವರ ನನ್ನ ಗಿರಿನಾ 
ಧಿ 
ಗಿ ಫಿ ಗಿ 
ಶ್ರೀ ಮತ್ತೆ ಶರ್ಮಾ ನಡಿಗಳ” ಪ್ರಿಥು 
ವೀ ಚೆ ಗೆಯ್ಯುತ್ತಿರೆ ಕ್ರಾನ್ಷಯ 


5% 


ಅ ಬೆಟ್ಟ ಮಹಾದೇವಗ್ಗೆ ೯ ಸಾಸನಮಾಗಿ ಕೊಟ್ಟೆದ ಹಃ 


ನರಗ ಕಾರೆನಾಡು ಎಜ್ಬಿತ್ತು ನಾಟಾ 

ಮುಣ್ಣು ಸಾಕ್ಷಿಯಾಗಿ `ಎಲಜಿಗೆಟ 

ಮೂವತ್ತು ಗದ್ಯಾಣ ಪೊನ್‌ ಕೊಟ್ಟು ಗುಟ್ಟ 
ಕಾಲು ಮಣ್ಣ ಕೊಣ್ಣು ಬಿಟ್ಟರೆ ಲಿ ದವ[0] 
ವಾರಣಾಸಿಯ ಕೆಜಯ ಕಪಿಲೆಯನಟಿಕಿದ 
ಪಾಪಕ್ಕೆ ಸಲ್ಲುಂ ' ಸ 


(ಹಸು ಕರು ಚಿತ್ರ) 


ಶಿ ವಾಕ್ಕ ಕೊಂಗುಣೀವರ್ಮ ಧರ್ಮ ಮಹಾ 
ರಾಜನಾದ, ಕೊವಳಾಳ ಪುರವರೇಶ್ವರನಾದ, ನಂದಗಿರಿ 
ನಾಥನಾದ ಶ್ರೀಮತ್ಸೆರ್ಮಾನಡಿ ರಾಜ್ಯಭಾರ `ಮಾಡುತ್ತಿ 
ದ್ಜಾ ಗ ಕಾ;ನ್ತಯನು ನರಗ ಮತ್ತು ಕಾರೆನಾಡು ಎಪ್ಪತ್ತ 

ನಾಲ್ಕು ನಾಡ ಗಾವುಂಡರ ಸಾಕ್ಷಿಯಾಗಿ ಎಲಚಿಗೆರೆ ಚಿಟ್ಟ 
ಮಹಾದೇವರಿಗೆ ಸಾಸನಮಾಗಿ ಮೂವತ್ತು ಗದ್ಯಾಣ 
ಹೊನ್ನನ್ನು ಕೊಟ್ಟು ಉಳಿದ ಕಾಲುಭಾಗದಲ್ಲಿ ಭೂಮಿ 
ಯನ್ನು ಪಡೆದು ಧರ್ಮಾರ್ಥವಾಗಿ ಬಿಟ್ಟನು. ಇದನ್ನು 

ಶಪಡಿಸಿದವನು ವಾರಣಾಸಿಯನ್ನು, ಕೆರೆಯನ್ನು ನಾಶ 
ಮಾಡಿದ, ಗೋಹತ್ಯೆ ಮಾಡಿದ ಪಾಪಕ್ಕೆ ಈಡಾಗುತ್ತಾನೆ. 


+ ಘೊ ಸಾಲನ್ನು ಸ್ಕಾ ಅಕ್ಷ ರಗಳಲ್ಲಿ ಐದು ಮತ್ತು ಏಳನೇ 
ಸಾಲುಗಳ ಮಧ್ಯೆ "'ಜುಗವಿರುವಡೆಯಲ್ಲೆಲ್ಲಾ ಕಂಡರಿಸಿರು 


ತಾರೆ 


ಲಲ 


ಯಗಗ 


a NE 


